ಕರ್ನಾಟಕ ವಿಧಾನ ಪರಿಷತು 


1374 (1182) 


ಶ್ರೀ'ಆರ್‌. ಧರ್ಮಸೇನ 
(ಸಳೀಯ ಸಂಸ್ಥೆಗಳ ಕ್ಷೇತ್ರ) 
[ [) kd 


ಉತ್ತರಿಸಬೇಕಾದ ದಿನಾಂಕ 


73/09/7202 


ಉತ್ತರಿಸುವವರು ಮಾನ್ಯ ಕಾರ್ಮಿಕ ಸಚಿವರು 
13 ಸಂ. ಪ್ರಶ್ನೆ ಉತ್ತರ 
ಅ) ಅಸಂಘಟಿತ ಕಾರ್ಪ್‌ | ರ್ಫಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಬಿಕ ಭದ್ರತಾ ಮಂಡಳಿ:- 
ವರ್ಗದಲ್ಲಿ ಯಾವ ಯಾವ |: 
ಕಾರ್ಮಿಕರು ಬರುತಾರೆ; ಕರ್ನಾಟಕ ರಾಜ್ಯ ಸರ್ಕಾರವು ಅಸಂಘಟಿತ ವಲಯದ 43 
> ವರ್ಗಗಳನ್ನು ಗುರುತಿಸಿದ್ದು, ಅದರಲ್ಲಿ 43ನೇ ವರ್ಗವಾದ ಇತರೆ 
ವರ್ಗಗಳಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಕಾಯ್ದೆ 
2008ರ ಕಲಂ 2(m) ಹಾಗೂ ಕಲಂ 2() ರ ವ್ಯಾಖ್ಯಾನಕ್ಕೆ ಒಳಪಡುವ 
ಎಲ್ಲಾ ಅರ್ಹ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಾಗಿರುತ್ತಾರೆ. 
ಸರ್ಕಾರವು ಗುರುತಿಸಿರುವ 43 ವರ್ಗಗಳ ಅಸಂಘಟಿತ "ಕಾರ್ಮಿಕರ 
ಪಟ್ಟಿಯನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 
ಅ) ಅಸಂಘಟಿತ ಕಾರ್ಮಿಕ ರ್ಫಾಟಕ ರಾಜ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ:- 
ವರ್ಗದವರಿಗೆ ಸರ್ಕಾರದಿಂದ ರ = 
ಇರುವ ಕಾರ್ಯಕ್ರಮಗಳೇನು; ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಅಸಂಘಟಿತ 
ಅವುಗಳ ಅನುಷ್ಠಾನ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿಯ ಮೂಲಕ ಅಸಂಘಟಿತ 
ಸಮರ್ಪಕವಾಗಿ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಈ ಕೆಳಕಂಡ 
ನಡೆಯುತ್ತಿದೆಯೇ; ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ 


(1) ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ 
ಪರಿಹಾರ ಯೋಜನೆ: ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ 


ಸಂಬಂಧಪಟ್ಟಂತೆ ಯೋಜನೆಯಡಿ ಈ Fe ಕಂಡ ಸ್‌ ರೌಲಭ್ಯಗಳನ್ನು 
ನೀಡಲಾಗುತ್ತಿದೆ. 
(ಅ) ಅಪಘಾತ ಪರಿಹಾರ ಸೌಲಭ್ಯ ಯೋಜನೆಯಡಿ, 


೨ಪಘಾಕದಿಂದಾದ ಮರಣ ಹೊಂದಿದ ಪ್ರಕರಣಗಳಲ್ಲಿ ರೂ. 5 ಲಕ್ಷದ 
ಪರಿಹಾರ, ಸಂಪೂರ್ಣ ಶಾಶ್ವತ ದುರ್ಬಲತೆ ಪ್ರಕರಣಗಳಲ್ಲಿ ರೂ.2 ಲಕ್ಷದ 
ಪರಿಹಾರ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ ಪಡೆದವರಿಗೆ ರೂ! 


ಲಕ್ಷದವರೆಗೂ ಚಿಕಿತ್ಲಾ ವೆಚ್ಚದ ಮರುಪಾವತಿ ನೀಡಲಾಗುತ್ತಿದೆ. 


(ಆ) ಶೈಕ್ಷಣಿಕ ಧನ ಸಹಾಯ : ಅಪಘಾತದಿಂದ ನಿಧನರಾದ ಅಥವಾ 
ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳ ಇಬ್ಬರು 


ಮಕ್ಕಳಿಗೆ ಪದವಿಪೂರ್ವ ವ್ಯಾಸಂಗದವರೆಗೆ ವ ವಾರ್ಷಿಕ ರೂ.10,000/- ಸಳ 
ಶೈ ಣಿಕ ಸಹಾಯಧನ ನೀಡಲಾಗುತ್ತಿದೆ. 


ಪ್ರತಿ ವರ್ಷ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 

೯ಕ ಸಮ್ಮಾನ ದಿನಾಚರಣೆ ಆಚರಿಸಿ, ಉತ್ತಮ ಹಾಗೂ ಸುರಕ್ಷತಾ 
ಚಾಲನೆ ಮಾಡಿದ ತ್ರಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನ ಚಾಲಕರಿಗೆ 
ಪ್ರತಿ ಜಿಲ್ಲೆಗೆ' ಪ್ರತ್ಯೇಕವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಪ್ರಶಸ್ತಿ 
ನೀಡಿ ಗೌರವಿಸಲಾಗುತ್ತಿದೆ. 


(ಈ) ಅಪಘಾತ ಜೀವ ರಕ್ಷಕ:- ಅಪಘಾತ ಜೀವರಕ್ಷಕ ಕಾರ್ಯಕ್ರಮದಡಿ 
ಅಪಘಫಾತಕ್ಕೊಳಗಾದ ಗಾಯಾಳುಗಳನ್ನು ರಕ್ಷಿಸುವ ಜೇವರಕ್ಷಕರನ್ನಾಗಿಸುವ 
ಉದ್ದೇಶದಿಂದ ಚಾಲಕರಿಗೆ ಪ್ರಥಮ  ಚಿಕಿತ್ಟಾ ತರಬೇತಿಯನ್ನು 
ನೀಡಲಾಗುತ್ತಿದೆ. ಹಾಗೂ ತರಚೇತಿ ಪಡೆದ ಚಾಲಕರಿಗೆ ಪ್ರಥಮ ಚಿಕಿತ್ಸಾ 
ಕಿಟ್‌ ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು. 


(2) ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 

ಈ ಯೋಜನೆಯಡಿ 11 ಅಸಂಘಟಿತ ವರ್ಗಗಳಾದ 
“ಹಮಾಲರು, ಮನೆಗೆಲಸದವರು, ಚಿಂದಿ ಆಯುವವರು, ಟೈಲರ್ಸ್‌, 
ಮೆಕ್ಕಾನಿಕ್‌. ಅಗಸರು, ಅಕ್ಕಸಾಲಿಗರು. ಕಮ್ಮಾರರು. ಕುಂಬಾರರು, | 
ಕೌರಿಕರು ಹಾಗೂ ಭಟ್ಟಿ ಕಾರ್ಮಿಕ”ರನ್ನು ನೋಂದಾಯಿಸಿ ಸ್ಮಾರ್ಟ್‌ 
ಕಾರ್ಡ್‌ ವಿತರಿಸಲಾಗುತ್ತಿದೆ. . 
ಪ್ರತಿ ವರ್ಷ ಮಾರ್ಚ್‌ 01 ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ 
ಕಾರ್ಮಿಕ ಸಮ್ಮಾನ ದಿನಾಚರಣೆ ಆಚರಿಸಿ, ಸದರಿ 11 ಅಸಂಘಟಿತ 
ವಲಯಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಕಾರ್ಮಿಕರನ್ನು ಗುರುತಿಸಿ, 
ಪ್ರತಿಯೊಂದು ಜಿಲ್ಲೆಗೆ ಪ್ರಶಿಯೊಂದು ವಲಯಕ್ಕೆ ಪ್ರಥಮ, ದ್ವಿತೀಯ 
ಹಾಗೂ ತೃತೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. 


ಅಸಂಘಟಿತ ವೆಲಯೆಕ್ಕೆ 
ಹೊಸದಾಗಿ ಕಾರ್ಮಿಕರನ್ನು 
ಸೇರಿಸುವ 

ಉದ್ದೇಶವಿದೆಯೇ? (ಇದ್ದಲ್ಲಿ, 
ವಿವರ ನೀಡುವುದು) 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ” 

ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯವು 
ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ಸಂಗ್ರಹಿಸುವ ಉದ್ದೇಶದಿಂದ, | 
ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟ್ರೀಯ ದತ್ತಾಂಶ ಸಂಗ್ರಹಿಸಲು 
ತಂತ್ರಾಂಶ (NDUW-National Database for Unorganised 
Worker) ವನ್ನು ಅಭಿವೃದ್ಧಿ ಪಡಿಸಿ, ದಿವಾಂಕ:26-08-2021ರಂದು 
ಚಾಲನೆ ನೀಡಿರುತ್ತದೆ. ಈ ಪೋರ್ಟಲ್‌ನಲ್ಲಿ ಸುಮಾರು 156 
ವರ್ಗಗಗಳನ್ನು ಗುರುತಿಸಿದ್ದು, ಇನ್ನುಳಿದ ವರ್ಗದ ಅರ್ಹ ಅಸಂಘಟಿತ 
ಕಾರ್ಮಿಕರಿಗೆ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ. 


ಕಾಣ 417 


ಎಲ್‌ ಇಟಿ 2021 


. / 


ಕಾರ್ಮಿಕ ಸಚಿವರು 


[3] 
3) 
a 
u 
[e) 
p20 
Ms 
& 
er 


ರಾದ ಶ್ರೀ ಆರ್‌. ಧರ್ಮಸೇನ (ಸ್ಪ ಸ್ಥಳೀಯ ಸ ಸಗಳ ಕ್ಷೇತ್ರ ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1374 


ಅನುಬಂಧ-1 


ಸರ್ಕಾರ ಗುರುತಿಸಿರುವ 43 ಅಸಂಘಟಿತ ವರ್ಗದ ಕಾರ್ಮಿಕರ ಪುಟ್ಟಿ 


ದರ್ಜಿಗಳು 

ದೋಬಿಗಳು 

ಹಮಾಲಿಗಳು 

ಹೋಟೆಲ್‌ ಕಾರ್ಮಿಕರು 

ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ಹಾಗೂ ಖಾಸಗಿ ಬಸ್‌, ಲಾರಿ ಚಾಲಕರು ಹಾಗೂ ನಿರ್ವಾಹಕರು 
ಆಟೋಮೊಬೈಲ್‌ ವರ್ಕ್‌ಶಾಪ್‌ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಮತ್ತು 

ಗೃಹ "ಕಾರ್ಮಿಕರು 

ಕೃಷಿ/ತೋಟಗಾರಿಕೆ/ಹೈನುಗಾರಿಕೆ ಕೆಲಸಗಳಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರು 

ನಾರಿನ ಉದ್ದಿಮೆಯಲ್ಲಿ ತೊಡಗಿರುವ ಕೂಲಿ ಕಾರ್ಮಿಕರು 


. ಮನೆಗಳಲ್ಲಿ ನೇಯ್ಲೆ ಕೆಲಸ ಮಾಡುವ ನೇಕಾರರು 
. ಮೀನುಗಾರರು 


ಕುಂಬಾರರು 
ಚೆಮ್ಮಾರರು 


. ಕೌರಿಕರು 

. ಕಸಾಯಿ ಖಾನೆ ಕಾರ್ಮಿಕರು 

. ಕಮ್ಮಾರರು WE 
. ಚಿನಿವಾರರು/ಅಕ್ಕಸಾಲಿಗರು 

. ಮನೆಗಳಲ್ಲಿ ಬೀಡಿ ಕಟ್ಟುವವರು 

. ಮನೆಗಳಲ್ಲಿ ಅಗರಬತ್ತಿ ತಯಾರಿಸುವ ಕಾರ್ಮಿಕರು 
ನಲದು, ಹಸ್ತ ಕುಶಲ ಕಾರ್ಮಿಕರು 


ಡಿಸುವವರು 


.ಬದಿರಿನ ವಸ್ತುಗಳನ್ನು ತಯಾರು ಮಾಡುವವರು 

- ಖಾದ್ಯ ತ್ಕ ತೈಲ/ಮನೆಯಲ್ಲಿ ಆಹಾರ ವಸ್ತುಗಳ ಸಂಸ್ಕರಣೆ ಕೆಲಸದಲ್ಲಿ ತೊಡಗಿರುವವರು. 
- ಟಿಂಬರ್‌ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 

. ರೇಷ್ಮೆ ಕಾರ್ಮಿಕರು 

: ಕಾಟನ್‌ ಜೆನ್ನಿಂಗ್‌ ಮತ್ತು ಪ್ರೊಸೆಸಿಂಗ್‌ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 

. ಮುದ್ರಣ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 

- ಕಲ್ಲು ಒಡೆಯುವ ಕಾರ್ಮಿಕರು 

. ಚರ್ಮ ಹದ ಮಾಡುವ ಕೆಲಸ ದಲ್ಲಿ ತೊಡಗಿರುವ ಕಾರ್ಮಿಕರು 

. ಎಲ್ಲಾ ವಿಧದ ಮಿಲ್‌ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು 

° ಬೀದಿ ಬದಿಯ ಮಾರಟಗಾರರು 


. ಚಾಲಕರು /ನಿರ್ವಾಹಕರು/ಸಹಾಯಕರು/ ಕ್ಷೀನರ್‌ಗಳು/ ಗಾಡಿ ಎಳೆಯುವವರು/ ರಿಕ್ಷಾ ವಾಲಾಗಳು/ 


ಚಾಂಗಾವಾಲಾಗಳು. 


. ಎಲ್ಲಾ ಬಗೆಯ ರಿಪೇರಿ ಕೆಲಸ ಮತ್ತು ತ್ಯಾಜ್ಯ ವಿಲೇವಾರಿ ಕೆಲಸದಲ್ಲಿ ತೊಡಗಿರುವ ಕಾರ್ಮಿಕರು 
. ಚೆಂದಿ ಆಯುವವರು 
. ಅಡಿಗೆ ಕೆಲಸಗಾರರು/ಕಲ್ಯಾಣ ಮಂಟಪಗಳಲ್ಲಿ ಶುಚಿ ಕೆಲಸದಲ್ಲಿ ತೊಡಗಿರುವವರು/ಮಧ್ಧಾಹ್ನದ ಬಿಸಿ 


RN 


ಊಟದ ಕಾರ್ಮಿಕರು ಮತ್ತು ಸಹಾಯಕರು 


. ಸವಾಯಿ ಕರ್ಮಚಾರಿಗಳು 

. ಕಛೇರಿಗಳಲ್ಲಿ ಶುಚಿ ಕೆಲಸದಲ್ಲಿ ತೊಡಗಿರುವ ಗುತ್ತಿಗೆ ಕಾರ್ಮಿಕರು 

. ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಭದ್ರತಾ ಸಿಬ್ಬಂದಿ/ವಾಚ್‌ಮೆನ್‌ಗಳು 

. ಹೋರ್ಟರ್‌ ' 

- ಪ್ರವಾಸಿ ಗೈಡ್‌ಗಳು 

. ಮಂಡಕ್ಕಿ ಭಟ್ಟಿ ಕಾರ್ಮಿಕರು 

. ಛಾಯಾವೃತ್ತಿ ಕಾರ್ಮಿಕರು 

. ಇತರೆ ವರ್ಗ (ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008ರ ಕಲಂ 2(ಟ) ಹಾಗೂ 


ಕಲಂ 2 (ಟ್ರ) ರ ವ್ಯಾಖ್ಯಾನಕ್ಕೆ ಒಳಪಡುವ ಅಸಂಘಟಿತ ವರ್ಗದ ಎಲ್ಲಾ ಕಾರ್ಮಿಕರು) 


